jm 
¥ [3 f ' 


ಪರಿಚಯ 


ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭ್ರೂಣಾವಸ್ಥೆಯ 
ಆರಂಭದ ಹಂತದಿಂದ ಹಿಡಿದು ಮನುಷ್ಯನ ಜೀವನದುದ್ದಕ್ಕೂ 
ಪೌಷ್ಟಿಕಾಹಾರ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಬದುಕಲು 
ಮಾತ್ರವಷ್ಟೇ ಪೌಷ್ಟಿಕ ಆಹಾರ ಮುಖ್ಯವಲ್ಲ. ಬದಲಾಗಿ 
ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಲೂ ಇದು 
ನೆರವಾಗುತ್ತದೆ. ಮಕ್ಕಳಲ್ಲ ಪೌಷ್ಟಿಕಾಂಶಕ್ಷೆ ಅತಿ ಮಹತ್ವದ 
ಪಾತ್ರವಿದೆ. ಬಾಲ್ಕದಲ್ಲ ಮಗುವಿಗೆ ಪೌಷ್ಟಿಕ ಆಹಾರ ಕೊಡದೇ 
ಹೋದರೆ ಅದರ ಶಾರೀರಿಕ ಬೆಳವಣಿಗೆಯಲ್ಲ ಹಾಗೂ ವಿಷಯ 
ರ್ರಹಣಶಕ್ತಿಯ ಬೆಳವಣಿಗೆಯಲ್ಲ ಅಡ್ದಿಯುಂಬಾಗಬಹುದು. 
(ಚಿತ್ರ 1 ನೋಡಿ) ಪೌಷ್ಟಿಕಾಂಶಕೊರತೆಯುಳ್ಳ ಮಗು ಹಲವು 
ಜೈವಿಕ ಕ್ರಿಯೆಗಳ ಶಕ್ತಿ ಹೀನತೆ, ರೋಗನಿರೋಧಕ ಶಕ್ತಿ 
ಕುಂಠಿತ, ಗಮನ ಕೊಡುವುದನ್ನು ಮಾಡಲಾಗದುದು 
ಹಾಗು ಅತಿಯಾದ ಚಟುವಟಕೆ ಖಾಯುಲೆಯು ಸೇರಿದಂತೆ, 
ಡಿಸ್ಪಕ್ಕಿಯ, ಡಿಸ್ಪಾಕ್ಟಿಯ ಹಾಗು ಅಟಸ್ಲಿಕ್‌ ತರಹದ 
ನ್ಯೂನತೆ ಯಂತಹ ಬೆಳವಣಿಗೆ ಸಂಬಂಧಿ ಸಮಸ್ಯೆಗಳ೦ದ 
ಬಳಲುವ ಸಾಧ್ಯತೆ ಇರುತ್ತದೆ. ಸಮರ್ಪಕ ಪೌಷ್ಟಿಕ ಆಹಾರ 
ಸೇವನೆಯಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಿ, ಅದರ 
ಕಲಕಾ ಮತ್ತು ಬಡತನದಿಂದ ಮೇಲ್ಲರುವ ಸಾಮರ್ಥ್ಯವೂ 
ಹೆಚ್ಚುತ್ತದೆ. ಇದರಿಂದ ಸಮಾಜಕ್ಕೂ ಒಳತಾಗಿ, ಉತ್ಪಾದಕತೆ 
ಹೆಚ್ಚ ಕುಟುಂಬ ಹಾಗೂ ಸಮುದಾಯಗಳ ಆರ್ಥಿಕ ಶಕ್ತಿ 
ಹೆಚ್ಚಾಗುತ್ತದೆ. 


ಅಪೌಷ್ಟಿಕತೆ, ಅನಾರೋಗ್ಯ ಹಾಗೂ ಶಿಕ್ಷಣದ ಕೊರತೆಯು 
ಸಾಕಷ್ಟು ಅಂತರ ತಲೆಮಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. 
ಅಪೌಷ್ಠಿಕತೆಯಿಂದ ಬಳಲುವ, ಅನಾರೋಗ್ಯೆಪೀಡಿತ ಹಾಗೂ 
ಶಿಕ್ಷಣವಿಲ್ಲದ ತಾಯಂದಿರು ಅನೇಕ ಸಲ ಕಡಿಮೆ ತೂಕದ 
ಮಗುವಿಗೆ ಜನ್ಯ ಕೊಡುತ್ತಾರೆ; ಆ ಮಗುವಿಗೆ ಸ್ತನ್ಯಪಾನ ಕೂಡ 
ಸರಿಯಾಗಿ ಆಗುವುದಿಲ್ಲ. ಲಸಿಕೆಗಳನ್ನು ಹಾಕಿಸುವುದಿಲ್ಲ. 
ಪೂರಕ ಪೌಷ್ಟಿಕ ಆಹಾರ ಕೊಡುವುದಿಲ್ಲ. ಇದರೊಂದಿಗೆ 
ಕಲುಷಿತ ನೀರು ಸೇವನೆ ಮತ್ತು ನೈರ್ಮಲ್ಯ ಕೊರತೆಯುಂದಾಗಿ 
ಮಗು ಸದಾ ಅನಾರೋಗ್ಯಕ್ಕೆ ಕಾರಣವಾಗುವ 
ವಾತವರಣದಲ್ಲೇ ಬೆಕಳೆಯಬಖೇಕಾಗುತ್ತದೆ. ಇದರಿಂದ ಆ ಮಗು 


ಶ್ರೀಲತಾ ರಾವ್‌ ಶೇಷಾದ್ರಿ ಹಾಗೂ ಸೂರಜ್‌ ಅಂಕುಶ್‌ ಪರಬ್‌ 


a” | me mm 


py, Yak 


ಶೈಕ್ಷಣಿಕ ವ್ಯವಸ್ಥೆಯಲ್ಲ ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳುವ 
ಸಾಮರ್ಥ್ಯ ಕಳೆದುಕೊಳ್ಳುತ್ತದೆ. ಅಲ್ಲದೇ ಮುಂದೆ ಆ ಮಗು 
ದುಡಿದು ಗಳಸುವುದರಲ್ಲ ವಿಫಲವಾಗಿ, ಬಡತನದಿಂದ 
ಬಳಲುವಂತಾಗುತ್ತದೆ. 


ಜಗತ್ತಿನಾದ್ಯಂತ ಪ್ರತಿ ವರ್ಷ 2.3 ದಶಲಕ್ಷ ಮಕ್ಕಳ ಸಾವು 
ಅಪೌಷ್ಠಿಕತೆಯಿಂದ ಆಗುತ್ತಿದ್ದು.ಇನ್ನೂ ಅನೇಕ ದಶಲಕ್ಷ 
ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲ ವೈಫಲ್ಯಕ್ಕೆ ಕೂಡ ಇದೇ ಕಾರಣ 
ಎನ್ನಲಾಗಿದೆ. ವಿಶ್ವಾದ್ಯಂತ ಲಕ್ಷಾಂತರ ಮಕ್ಕಳ ಜೀವ ಅತಂತ್ರ 
ಸ್ಥಿತಿಯಲ್ಲದೆ. ತಡೆಗಟ್ಟಬಹುದಾದ ರೋಗಗಳಗೆ ಪ್ರತಿ ದಿನ 
19.೦೦೦ ಮಕ್ಕಳು ಬಅಯಾಗುತ್ತಿದ್ದಾರೆ ಹಾಗೂ 13೦ ದಶಲಕ್ಷ 
ವಿದ್ಯಾರ್ಥಿಗಳು ಶಾಲೆಗೆ ಹೋದರೂ ಮೂಲಪಾಠಗಳನ್ನು 
ಕಲಯುವಲ್ಲ ಕೂಡ ವಿಫಲವಾಗುತ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲ 
ಭಾರತದಲ್ತ ಅಪೌಷ್ಟಿಕತೆ ಪ್ರಮಾಣ ಅತಿ ಹೆಚ್ಚಾಗಿದ್ದು. ಸಹಾರ 
ಕೆಳಗಿನ ಆಫ್ರಿಕಾದೇಶಗಳಗಿಂತ ಎರಡು ಪಟ್ಟು ಹಾಗೂ 
ಜೀನಾಕ್ಕಿಂತ 6 ಪಟ್ಟು ಹೆಚ್ಚು ಎಂದು ಹೇಳಲಾಗುತ್ತಿದೆ. 
ಬಾಂಗ್ಲಾದೇಶ, ಪಾಕಿಸ್ಲಾನ, ಶ್ರೀಲಂಕಾ, ನೇಪಾಳ ಹಾಗೂ 
ಭೂತಾನ್‌ನಂಥ ದಕ್ಷಿಣ ಏಷ್ಕಾದ ದೇಶಗಳ ಪೈಕಿ ಭಾರತ 
ದೇಶವು ಕಡಿಮೆ ತೂಕದ ಮಕ್ಕಳನ್ನು ಹೊಂದಿರುವ (ವಯಸ್ಸಿಗೆ 
ತಕ್ಷಂತೆ ಇರಬೇಕಾದ ತೂಕಕ್ಕಿಂತ ಕಡಿಮೆ ಇರುವುದು). ಕುಳ್ಳ 
(ವಯಸ್ಸಿಗೆ ತಕ್ಕಂತೆ ಎತ್ತರ ಇರುವುದು) ಹಾಗೂ ಎತ್ತರಕ್ಕೆ 
ತಕ್ಕಂತೆ ಇರಬೇಕಾದ ತೂಕದಲ್ಲ ಕಡಿಮೆ ಇರುವ ಸ್ಥಾನದಲ್ಲ 
ಮುಂದಿದೆ. ಎನ್‌ಎಫ್‌ಎಚ್‌ಎಸ್‌-3 ಅಂಕಿಅಂಶದ ಪ್ರಕಾರ, 
ಭಾರತದಲ್ಲ ಶೇಕಡ 45 ಮಕ್ಕಳು ಕುಳ್ಳ, ಶೇಕಡ 43 ಕಡಿಮೆ 
ತೂಕೆ ಹಾಗೂ ಶೇಕಡ 2೭೦ರಷ್ಟು ಮಕ್ಕಳು ಎತ್ತರಕ್ಷೆ ತಕ್ಕಂತೆ 
ಇರಬೇಕಾದ ತೂಕದಲ್ಲ ಕಡಿಮೆ ಇದ್ದಾರೆಂದು ತಿಆದುಬಂದಿದೆ. 
ನಗರ ಪ್ರದೇಶಕ್ಕೆ ಹೋಲಸಿದರೆ ಗ್ರಾಮೀಣ ಭಾಗದಲ್ಲ ಈ 
ಅಂಕಿ-ಅಂಶ ಇನ್ನೂ ಅಧಿಕವಾಗಿದೆ ಹಾಗೂ ಪರಿಶಿಷ್ಟ 
ಬುಡಕಟ್ಟು. ಜಾತಿ ಮತ್ತು ಬಡವರ ಸಂಖ್ಯೆ ಇದರಲ್ಲ ಹೆಚ್ಚು 
ಎಂದು ಹೇಳಲಾಗಿದೆ. ಭಾರತದಲ್ಪ ಜನಿಸುವ ಶೇಕಡ 3೦ರಷ್ಟು 
ಶಿಶುಗಳು ಕಡಿಮೆ ತೂಕದೊಂದಿಗೆ ಜನಿಸುತ್ತಿದ್ದು. ಜಾಗತಿಕ 
ಸರಾಸರಿ ಪ್ರಮಾಣಕ್ಕಿಂತ ಎರಡು ಪಟ್ಟು ಎಂಬ ಅಪಾಯದ 
ಮಾಹಿತಿಯೂ ಇದೆ. ಶೇಕಡ 36ರಷ್ಟು ಮಹಿಳೆಯರು 


~ವಿಭಾಗ ಎ/20~ 


ಅಪೌಷ್ಠಿಕತೆಯಿಂದ ಬಳಲುತ್ತಿದ್ದು, ಶೇಕಡ 55ರಷ್ಟು ಜನರು 
ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. 


ಪೌಷ್ಟಿಕಾಹಾರ, ಆರೋಗ್ಯ ಹಾಗೂ ಶಿಕ್ಷಣದ 

ಅಂತರ ಸಂಬಂಧ: 

ಪೌಷ್ಟಿಕಾಹಾರ, ಆರೋಗ್ಯ ಹಾಗೂ ಶಿಕ್ಷಣ - ಈ ಮೂರೂ 
ಅಂಶಗಳು ಮಗುವಿನ ಸಮರ್ರ ಬೆಳವಣಿಗೆ ಹಾಗೂ 
ಅಭವೃದ್ಧಿಯಲ್ಲ ಮಹತ್ವದ ಪಾತ್ರ ವಹಿಸುತ್ತವೆ. ಅವುಗಳನ್ನು 
ವಿವಿಧ ಅಂಶಗಳ ಆಧಾರದ ಮೇಲೆ ಪರಿಗಣಿಸಬೇಕು: 
ಅವು ಒಂದರಿಂದ ಇನ್ನೊಂದು ವಿಭಿನ್ನವಾಗಿವೆಯೇ? 
ಸಾಮಾಜಕ ರಕ್ಷಣೆ ಎಂಐ ಒಂದೇ ಆವರಣದೊಳಗೆ ಅವು 
ಬರುತ್ತವೆಯಲ್ಲವೇ? ಮಗು ಎಂಬ ಒಂದೇ ಗುರಿಯ ಮೇಲೆ 
ನಾವು ಕೇಂದ್ರೀಕರಿಸುತ್ತಿಲ್ಲವೇ? 


ಪೌಷ್ಟಿಕಾಹಾರ, ಆರೋಗ್ಯ ಹಾಗೂ ಶಿಕ್ಷಣ ಒಂದಕ್ಕೊಂದು 
ಅಂತರಸಂಪಕ೯ ಹೊಂದಿರುವಂಥವು: ಅಪೌಷ್ಟಿಕತೆಯಿಂದ 
ಬಳಲುವ ಮಕ್ಕಳು ಗಣಿತ ಪರೀಕ್ಷೆಯಲ್ಲ ಶೇಕಡ 7ಕ್ಕಿಂತ 
ಕಡಿಮೆ ಅಂಕ ಪಡೆಯುತ್ತಾರೆ ಹಾಗೂ ಎಂಟು ವರ್ಷದೊಳಗಿನ 


ಮಕ್ಕಳಲ್ರ ಒಂದು ಸರಳ ವಾಕ್ಯವನ್ನು ಓದುವ ಸಾಮರ್ಥ್ಯ 
ಶೇಕಡ 1೨ರಷ್ಟು ಕಡಿಮೆಯಾಗಿರುತ್ತದೆ. ಸರಳ ವಾಕ್ಯ 
ಬರೆಯುವ ಸಾಮರ್ಥ್ಯ ಶೇಕಡ 12ರಷ್ಟು ಕಡಿಮೆ ಮತ್ತು 
ಶಾಲೆಯಲ್ಲ ತಮ್ಮ ವಯಸ್ಸಿಗೆ ತಕ್ಕಂತೆ ಸೂಕ್ತ ತರಗತಿಯಲ್ಲಿ 
ಇರಬೇಕಾದ ಮಕ್ಕಳು ಶೇಕಡ 13ರಷ್ಟು ಕಡಿಮೆ. 


ಶಾಲೆಗಳಗೆ ಸಂಬಂಧಿಸಿದಂತೆ ಆರೋಗ್ಯ, ಪೌಷ್ಟಿಕಾಹಾರ 
ಹಾಗೂ ಶಿಕ್ಷಣದ ಮಧ್ಯೆ ಇರುವ ಮಹತ್ವದ ಸಂಪರ್ಕವನ್ನು 
ಗುರುತಿಸಿ, ಯುನೆಸ್ಗೊ, ಯುನಿಸೆಫ್‌, ವಿಶ್ವ ಆರೋಗ್ಯ 
ಸಂಸ್ಥೆ ಹಾಗೂ ವಿಶ್ವ ಬ್ಯಾಂಕ್‌ಗಳು ಪರಿಣಾಮಕಾರಿ ಶಾಲಾ 
ಆರೋಗ್ಯಕ್ಷಾಗಿ ಸಂಪನ್ಮೂಲ ಕೇಂದ್ರೀಕರಿಸುವ ಕಾರ್ಯಕ್ರಮ 
(ಫ್ರೆಶ್‌), ಶಾಲಾ ಆರೋಗ್ಯ ಹಾಗೂ ಪೌಷ್ಟಿಕಾಹಾರ-2೦೦೦ 
ಎಂಬ ಕಾರ್ಯಕ್ರಮದ ಮೂಲಕ ಶಾಲೆಗಳ್ಲ ಆರೋಗ್ಯ 
ಮತ್ತು ಪೌಷ್ಠಿಕಾಹಾರವನ್ನು ಒಳಗೊಳ್ಳುವಂತೆ ಮಾಡುವ 
ಜಾಗತಿಕ ಮಟ್ಟದ ಯೋಜನೆ ಹಮ್ಮಿಕೊಂಡಿದೆ. ಜಗತ್ತಿನ ವಿವಿಧ 
ಅಭವೃದ್ಧಿಶೀಲ ದೇಶಗಳ೦ದ ಸಂಗ್ರಹಿಸಲಾದ ಅಂಕಿ ಅಂಶಗಳ 
ಪ್ರಕಾರ, ಅನಾರೋಗ್ಯ ಮತ್ತು ಕಳಪೆ ಪೌಷ್ಟಿಕಾಂಶದಿಂದಾಗಿ 
2೦೦ ದಶಲಕ್ಷ ಶಾಲಾ ವರ್ಷಗಳು ನಷ್ಟವಾಗುತ್ತವೆ. 


ಚಿತ್ರ 1: ಮಕ್ಕಳಲ್ಲ ಪೋಷಕಾಂಶ ಕೊರತೆ ಮತ್ತು 
ಸಾಮಾಜಕ ಭಾವನಾತ್ಯಕ ಬೆಳವಣಿಗೆ ಕುರಿತ ಸಂಭವನೀಯ ವ್ಯವಸ್ಥೆ 


ಶಾರೀರಿಕ 
ಬೆಳವಣಿಗೆ 


ಅನಾರೋಗ್ಯ 


ಶಾರೀರಿಕ 
ಚಟುವಬಟಕೆ 


ಪೋಷಕರ ವರ್ತನೆ, 


PEA ಪಾಲಕರು-ಮಗುವಿನ 


ಸಂವಹನ 


ಗಹಣಪಶಕ್ತಿ, ಚಲನಾ, 
ಸಾಮಾಜಕ ಮತ್ತು 
ಭಾವನಾತ್ಮಕ ಬೆಳವಣಿಗೆ 


ಮಿದುಳನ ಬೆಳವಣಿಗೆ 
ಹಾಗೂ ಕಾರ್ಯವೈಖರಿ 


ಪರಿಸರದ 
ಜತೆಗೆ ಮಗುವಿನ 
ಸಂವಹನ ಮಟ್ಟ 


ಆಧಾರ: ಎಅಜಿಬೆತ್‌ ಪಡೊ ಹಾಗೂ ಕಾತಿನ್‌ ಡೆವೆ (2012). 
ಲೆವಿಬ್‌ಸ್ಕೈ ಅಂಡ್‌ ಬರ್ನ್‌ (1೨72) ಮತ್ತು ಪೊಲಟ್‌ (19೨೨3) 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ 2೨೦17 


ಭಾರತದಲ್ಲ ಚಟುವಟಕೆಗಳು: 

ಮಾನವ ಹಕ್ಕುಗಳ ಜಾಗತಿಕ ಘೋಷಣೆ-1೨48. ಆರ್ಥಿಕ, 
ಸಾಮಾಜಕ ಹಾಗೂ ಸಾಂಸ್ಕೃತಿಕ ಹಕ್ನುಗಳ ಅಂತಾರಾಷ್ಟ್ರೀಯ 
ಒಡಂಬಡಿಕೆ-1966 ಹಾಗೂ ಮಕ್ಷಕ ಹಕ್ಕುಗಳ ಸಮಾವೇಶ- 
1೨8೨ಕ್ಕೆ ಸಹಿ ಮಾಡಿದ ದೇಶಗಳಲ್ಲೊಂದಾದ ಭಾರತ ಈ 
ದಿಕ್ಕನಲ್ಲ ಮಹತ್ವದ ಹೆಜ್ಜೆಬುಲ್ಪದೆ. ಶಿಕ್ಷಣದ ಹಕ್ಕು. ಆಹಾರದ 
ಹಕ್ಕು ನೀಡಲು ಭಾರತ ಸರ್ಕಾರ ಬೆಂಬಲ ನೀಡಿದೆ. ಇದರ 
ಜತೆಗೆ ಪ್ರತಿ ಪ್ರಜೆಯನ್ನೂ ಆರೋಗ್ಯದ ವ್ಯಾಪ್ತಿಗೆ ತರಲು 
ಯೋಜನೆ ರೂಪಿಸಿದೆ. ಇದರಿಂದ ಒಂದಷ್ಟು ಪ್ರಗತಿಯಾಗಿದೆ: 
ಪ್ರಾಥಮಿಕ ಶಾಲೆಗಳ ಹಾಜರಾತಿ ಪ್ರಮಾಣ ಶೇಕಡ 
೨8.೨೨ರಷ್ಟು ಏರಿಕೆಯಾಗಿದೆ. ಗುಣಮಟ್ಟದ ಶಿಕ್ಷಣ ಕೊಡುವ 
ಸಾಧ್ಯತೆ ಒಂದೆಡೆ ಇದ್ದರೂ ಮಕ್ಕಳು ಅಪೌಷ್ಟಿಕತೆ ಹಾಗೂ 
ಅನಾರೋಗ್ಯದಿಂದ ಬಳಲುತ್ತಿರುವುದರಿಂದ ಹಾಗೂ ಮಕ್ಕಳ 
ಕಅಕಾ ಸಾಮರ್ಥ್ಯ ಕಡಿಮೆಯಾಗಿರುವುದು ಕಳವಳ 
ಮೂಡಿಸುವಂತಿದೆ. ಅಂಕಿಅಂಶ ಮತ್ತು ಸಾಕ್ಲಾಧಾರಗಳ 
ಕೊರತೆ, ಕಕಪೆ ಗುಣಮಟ್ಟದ ತರಬೇತಿ ಹಾಗೂ ಕೆಲಸಗಾರರ 
ಸಾಮರ್ಥ್ಯ ವೃದ್ಧಿ ಮತ್ತು ಸಂಬಂಧಿಸಿದ ಇಲಾಖೆಗಳ 
ಮಧ್ಯೆ ಸಮನ್ಪಯ ಇಲ್ಲದಿರುವುದೂ ಸೇರಿದಂತೆ ಸರ್ಕಾರದ 
ನೀತಿಗಳ ಹಲವಾರು ಲೋಪದೋಷಗಳವೆ. 


ಅಪೌಷ್ಠಿಕತೆ, ಆರೋಗ್ಯ ವಧ್ಧನೆ ಹಾಗೂ ಮಕ್ಷಳಗೆ 
ಶಿಕ್ಷಣ ಕುರಿತಂತೆ ಭಾರತ ಸರ್ಕಾರದಿಂದ ಹಲವಾರು 
ಕಾರ್ಯಕ್ರಮಗಳು ಚಾಲನೆಗೊಂಡಿವೆ. ಆ ಪೈಕಿ 'ಕೇಂದ್ರ 
ಪ್ರಾಯೋಜತ ಯೋಜನೆಗಳು' ಹೀಗಿವೆ: 


ಅಂತ್ಯೋದಯ ಅನ್ನು ಯೋಜನೆ: (ಕಡುಬಡವರಿಗೆ ಹೆಚ್ಚನ 


ಸಬ್ದಡಿಯಲ್ಲ ಆಹಾರಧಾನ್ಯ ಒದಗಿಸುವ ಯೋಜನೆ): 
ಅರ್ಹ ಫಲಾನುಭವಿಗಳನ್ನು ಗುರುತಿಸಿ, ಆಹಾರಧಾನ್ಯ 
ವಿತರಿಸುವುದು. 


ಸಮಗ್ರ ಶಿಶು ಅಭವೃದ್ಧಿ ಯೋಜನೆ: (ಆರು ವರ್ಷದೊಳಗಿನ 
ಮಕ್ಕಳ ಆರೋಗ್ಯ, ಪೌಷ್ಟಿಕತೆ ಹಾಗೂ ಶಿಕ್ಷಣ ಕೊಡುವ 
ಸಮರ ಯೋಜನೆ. ಗರ್ಭಣಿಯರು, ಬಾಣಂತಿಯರು 
ಹಾಗೂ ಕಿಶೋರಿಯರು ಸಹ ಈ ಕಾರ್ಯಕ್ರಮದ ವ್ಯಾಪ್ತಿಗೆ 
ಬರುತ್ತಾರೆ): ಮಕ್ಷಳು., ಕಿಶೋರಿಯರು, ಗರ್ಜಣಿಯರು 
ಹಾಗೂ ಬಾಣಂತಿಯರಿಗೆ ನಿತ್ಯ ಆಹಾರ ಕೊಡುವ ಕಾಯ್ದೆ 
ರೂಪಿಸಲಾಗಿದೆ. ಪ್ರತಿಯೊಂದು ಬಡಾವಣಿಯಲ್ಲೂ 
ಒಂದು ಅಂಗನವಾಡಿ (ಮಕ್ಕಳ ಪಾಲನೆ ಕೇಂದ್ರ) ಸ್ಥಾಪನೆ 
ಹಾಗೂ ಅಸ್ತಿತ್ಯದಲ್ಲರುವ ಎಲ್ಲ ಕೇಂದ್ರಗಳೂ ಸಂಪೂರ್ಣ 
ಕಾರ್ಯನಿರ್ವಹಿಸುವಂತೆ ಯೋಜನೆಯು ನಿರ್ದೇಶನ 
ನೀಡುತ್ತದೆ. 


ಮಧ್ಯಾಹ್ನದ ಬಸಿಯೂಟ ಯೋಜನೆ: (ಸರ್ಕಾರಿ ಹಾಗೂ 


ಅನುದಾನಿತ ಖಾಸಗಿ ಪ್ರಾಥಮಿಕ ಶಾಲೆಗಳಕಲ್ಲ ಮಕ್ಷಳಗೆ 
ಶಾಲಾ ಚಸಿಯೂಟ ಕೊಡುವ ಕಾರ್ಯಕ್ರಮ): ಸರ್ಕಾರಿ 
ಹಾಗೂ ಅನುದಾನಿತ ಪ್ರಾಥಮಿಕ ಶಾಲೆಗಳ ಎಲ್ಲ ಮಕ್ಷಳಗೆ 
ಶಾಲೆಯ ದಿನಗಳಂದು ಹಾಗೂ ವರ್ಷದಲ್ಲ ಕನಿಷ್ಟ 2೦೦ 
ದಿನಗಳ ಕಾಲ ಬಸಿಯೂಟ ಕೊಡುವುದು. 


ಗುರಿಯುರಿಸಿದ ಜನರಿಗೆ ಪಡಿತರ ಯೋಜನೆ: (ಬಡವರಿಗೆ 
ಮಧ್ಯಮ ಪ್ರಮಾಣದ ಸಜ್ಜಡಿಯಲ್ಲ ಆಹಾರಧಾನ್ಯ 
ಕೊಡುವುದು): ಅರ್ಹ ಫಲಾನುಭವಿಗಳನ್ನು ಗುರುತಿಸುವುದು. 
ಅವರಿಗೆ ಪಡಿತರ ಕಾರ್ಡ್‌ ಕೊಟ್ಟು. ಪ್ರತಿ ತಿಂಗಳೂ 
ಆಹಾರಧಾನ್ಯ ವಿತರಣಿ ಮಾಡುವುದು. ಈ ಯೋಜನೆಯು 
ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ಸ್ಲರೂಪದಲ್ಲ ಇರುತ್ತದೆ, 
ಆದರೆ ಬಡಕುಟುಂಬಗಳಗೆ ಆಹಾರಧಾನ್ಯ ನೀಡುವ ಮೂಲ 
ಉದ್ದೇಶ ಮಾತ್ರ ಒಂದೇ ಆಗಿರುತ್ತದೆ. 


ಆರೋಗ್ಯ ಸೇವೆ, ಪೌಷ್ಠಿಕಾಹಾರ ಹಾಗೂ ಗುಣಮಟ್ಟದ 
ಶಿಕ್ಷಣ ಕೊಡಲು ಸರ್ಕಾರವು ಹಲವು ಮಹತ್ವದ ಹೆಜ್ಜೆಗಳನ್ನು 
ಹಾಕುತ್ತಿದ್ದರೂ ನೀತಿ ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನದಲ್ಲ 
ಸ್ವಲ್ಲ ಹಿನ್ನಡೆ ಕಾಣುತ್ತದೆ. ಸರ್ಕಾರದ ನೀತಿಗಳಲ್ಲ ಹಲವು 
ಅಡೆತಡೆಗಳವೆ. ಯೋಜನೆಗಳನ್ನು ಇನ್ನಷ್ಟು ಬಲಪಡಿಸಬೇಕು, 
ಹೂಡಿಕೆಯನ್ನು ಹೆಚ್ಚಿಸಬೇಕು. ಪ್ರತಿಯೊಬ್ಬರನ್ನೂ 
ಯೋಜನೆಯು ತಲುಪಬೇಕು, ಎಎನ್‌ಎಂ, ಆಶಾ ಹಾಗೂ 
ಅಂಗನವಾಡಿ ಕಾರ್ಯಕತರ್ತೆಗೆ ಹೆಚ್ಚು ಗೌರವಧನ ನೀಡಲು 
ಕ್ರಮ ಕೈಗೊಳ್ಳಬೇಕು ಹಾಗೂ ಅವರಿಗೆ ತರಬೇತಿ ನೀಡಿ 
ಮೂಲಸೌಲಭ್ಯ ಕಲ್ಪ್ಲಸಬೇಕು. ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳನ್ನು ಬಲಪಡಿಸುವುದು, ಶಿಕ್ಷಕರ ನೇಮಕ ಹಾಗೂ 
ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣಕ್ನಾಗಿ ಸಮರ್ಪಕ ತರಬೇತಿ 
ಕೊಡಬೇಕು. 


ಉಪಸಂಹಾರ 

ಉಪಸಂಹಾರದ ವಿಶ್ಲೇಷಣೆಯೆಂದರೆ, ಈ ಎಲ್ಲ 
ಕಾರ್ಯಕ್ರಮಗಳೂ ಒಂದೇ ವರ್ಗದ ಫಲಾಭವಿಗಳನ್ನು 
ಗುರಿಯಾಗಿಟ್ಟುಕೊಂಡಿವೆ. ಸಮುದಾಯದ ಮಟ್ಟದಲ್ಲ 
ಶಾಲೆಗಳು, ಆರೋಗ್ಯ ಉಪಕೇಂದ್ರಗಳು / ಪ್ರಾಥಮಿಕ 
ಆರೋಗ್ಯ ಕೇಂದ್ರ ಹಾಗೂ ಅಂಗನವಾಡಿಗಳ ಮೂಲಕ 
ಕಾರ್ಯಕ್ರಮ ಜಾರಿಯಾಗುತ್ತವೆ. ಠ ಪ್ರತಿಯೊಂದು ಕೇಂದವೂ 
ತನ್ನದೇ ಆದ ಮೂಲಸೌಲಭ್ಯ ಹಾಗೂ ಸಮುದಾಯ 
ಕಾರ್ಯಕರ್ತರನ್ನು ಹೊಂದಿದೆ. ಈ ಸಮುದಾಯ ಮಟ್ಟದ 
ಜನರು ಹಾಗೂ ಮೂಲಸೌಲಭ್ಯ ಒಂದೇ ಉದ್ದೇಶದೊಂದಿಗೆ 
ಒಂಡೇ ಕಡೆ ಕೆಲಸ ಮಾಡಿದರೆ ಅಂತಿಮ ಫಲಅತಾಂಶ ಹಲವು 
ಪಟ್ಟು ಹೆಚ್ಚುತ್ತದೆ. ಆದರೆ ದುರದೃಷ್ಟವಶಾತ್‌ ಈ ಕ್ಷಣದಲ್ಲ ಈ 
ಪ್ರತಿಯೊಂದು ಕಾರ್ಯಕ್ರಮವೂ ತನ್ನ ಪ್ರತ್ಯೇಕ ಮಾರ್ಗ 


ಹೊಂದಿದ್ದು, ಇನ್ನೊಂದು ವರ್ಗದ ಸಂಬಂಧಪಟ್ಟವರ ಬದ್ದೆ ಒಂದುಗೂಡಿಸಿದರೆ, ಬಂಡಿತವಾಗಿಯೂ ನಾವು ಇನ್ನಷ್ಟು 
ಅತ್ಯಲ್ಪ ಕಾಳಜ ಹೊಂದಿದೆ. ಒಂದು ಮೇಳೆ ಈ ಅಂತರವನ್ನು ಪ್ರಗತಿ ಸಾಧಿಸಬಹುದಾಗಿದೆ. 


References 


1. Whatls The Relationship Between Child Nutrition And School Outcomes? By Annik Sorhaindo and Leon Feinstein 
State of World's Mother Report, 2012 

www.savethechildchildren.org.ink, Food for thoughts. 

Children in India 2012 — A statistical appraisal, mospi.nic.in 


Mm # WN 


Why India remains malnourished by Jyotsna Singh and Kunal Pandey. 


ಶ್ರೀಲತಾ ರಾವ್‌ ಶೇಷಾದ್ರಿ ಇವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಆರೋಗ್ಯ, ಪೌಷ್ಟಿಕತೆ ಹಾಗೂ ಅಭವೃದ್ಧಿ ಉಪಕ್ರಮಗಳನ್ನು 
ಕುರಿತು ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಆರೋಗ್ಯ ವ್ಯವಸ್ಥೆ ಅಭವೃದ್ಧಿ ಹಾಗೂ ಆರೋಗ್ಯ, ಪೌಷ್ಟಿಕತೆ ಮತ್ತು ಶಿಕ್ಷಣದ ನಡುವಿನ ಸಂಬಂಧಗಳ 
ಬದ್ದೆ ಅಧ್ಯಯನ ನಡೆಸಿದ್ದಾರೆ. ಕರ್ನಾಟಕದ ಗ್ರಾಮೀಣ ಭಾಗದ ಶಾಲಾ ವಿದ್ಯಾರ್ಥಿಗಳಲ್ಲ ಆಹಾರದ ಆಯ್ಕೆ ಮತ್ತು ಪೌಷ್ಟಿಕತೆ ಕುರಿತ 
ಅಧ್ಯಯನ ನಡೆಸುತ್ತಿದ್ದಾರೆ. ಆರೋಗ್ಯ ವಲಯದಲ್ಲ ನೀತಿಗಳು, ಅನಾರೋಗ್ಯ ತಡೆಗೆ ಕಾರ್ಯತಂತ್ರ ಸಹ ಅವರ ಆಸಕ್ತಿಯ ವಲಯಗಳು. 
ಕರ್ನಾಟಕ ಆರೋಗ್ಯ ಸ್ಥಿತಿಗತಿ ವರದಿ (ನಷೆಂಬರ್‌ ೭೦1೦)ಯ ಅಭವೃದ್ಧಿ ಹಾಗೂ ಬರಹದಲ್ಲ ಇವರ ಕೊಡುಗೆಯುದೆ ಹಾಗೂ ಅದರ 
ಅನುಷ್ಠಾನದಲ್ಲಯೂ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. 


ಸೂರಜ್‌ ಅಂಕುಶ್‌ ಪರಬ್‌ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಆರೋಗ್ಯ, ಪೌಷ್ಟಿಕತೆ ಹಾಗೂ ಅಭವೃದ್ಧಿ ಉಪಕ್ರಮಗಳ ಅಧ್ಯಯನ 
ಸಂಯೋಜಕರಾಗಿ ನವೆಂಬರ್‌ ೭೦13ರಲ್ಲ ಸೇವೆ ಆರಂಭಸಿದ್ದಾರೆ. ಗೋವಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲ ಮೇಲೆ ಸ್ನಾತಕೋತ್ತರ 
ಪದವಿ ಪಡೆದಿದ್ದಾರೆ. ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯ ಸೇರುವುದಕ್ಲೂ ಮುನ್ನ ಅವರು ಮಾನಸಿಕ ಆರೋಗ್ಯ ಸಂಶೋಧನಾ ಸಂಸ್ಥೆ 
"ಸಂಗತ'ದಲ್ಲ ಏಳು ವರ್ಷಗಳ ಕಾಲ ಸಂಶೋಧಕ ಹಾಗೂ ಹಲವಾರು ಯೋಜನೆಗಳ್ಲ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ. 
ಕಾರ್ಯಕ್ರಮ ಸಂಯೋಜನೆ, ಗುಣಾತ್ಮಕ ದತ್ತಾಂಶ ಸಂಗ್ರಹ ಹಾಗೂ ವಿಶ್ಲೇಷಣೆ, ದತ್ತಾಂಶ ನಿರ್ವಹಣೆ, ಮೌಲ್ಯಮಾಪನದ ಬಧ್ಧೆ ಸಾಕಷ್ಟು 
ಅನುಭವ ಇವರದು. 


~ ವಿಭಾಗ ಎ/2~ ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


